Kerala Gazette No. 28 dated 14th July 2020 . 


PART I 


Section iji 


सत्यमेव जयते 


ಇಂದು 


KERALA 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಡಿ) ಇಲಾಖೆ 


ಅಧಿಸೂಚನೆ 


ನಂಬ್ರ 8445 ಲೆಗ್ , ಡಿ 2 / 2017 ಕಾನೂನು. 


ತಿರುವನಂತಪುರಂ, 


2017 ಏಪ್ರಿಲ್ 10, 
1192 ಮೀನ 27 
1939 ಚೈತ್ರ 20. 


2017 ಏಪ್ರಿಲ್ 10 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ 
ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಬಿ. ಜಿ. ಹರೀಂದ್ರನಾಥ್, 


ಕಾನೂನು ಇಲಾಖೆ ಕಾರ್ಯದರ್ಶಿ 


G 38/ 2017/ GPC. 


29 


2 


2017 ರ 5 ನೇ ನಂಬ್ರ ಅಧ್ಯಾದೇಶ 
2017 ರ ಮಲಯಾಳ ಭಾಷೆ (ಕಡ್ಡಾಯ ಭಾಷೆ) ಅಧ್ಯಾದೇಶ 


ಭಾರತ ಗಣರಾಜ್ಯದ ಅರುವತ್ತೆಂಟನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 

ಪ್ರಖ್ಯಾಪಿಸಲ್ಪಟ್ಟಿತು. 


ರಾಜ್ಯದ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲೂ ಮಲಯಾಳವನ್ನು ಒಂದು ಕಡ್ಡಾಯ 
ಭಾಷೆಯಾಗಿ ಕಲಿಸುವುದಕ್ಕೂ ಹಾಗೂ ಅದಕ್ಕೆ ಸಂಬಂಧಿಸಿದ್ದೂ ಅದಕ್ಕೆ 
ಆನುಷಂಗಿಕವೋ ಆದಂತಹ ವಿಷಯಗಳಿಗಾಗಿ ಉಪಬಂಧವನ್ನು 

ಮಾಡುವುದಕ್ಕೆ ಇರುವ 


ಒಂದು 


ಅಧ್ಯಾದೇಶ 


ಪೀಠಿಕೆ. ರಾಜ್ಯದ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲೂ ಮಲಯಾಳ ಭಾಷೆಯನ್ನು ಕಡ್ಡಾಯ 
ಭಾಷೆಯಾಗಿ ಕಲಿಸುವುದಕ್ಕೂ ಅದಕ್ಕೆ ಸಂಬಂಧಿಸಿದ್ದೂ ಅದಕ್ಕೆ ಆನುಷಂಗಿಕವೋ ಆದಂತಹ 
ವಿಷಯಗಳಿಗಾಗಿ ಉಪಬಂಧವನ್ನು ಮಾಡುವುದು ಯುಕ್ತವಾಗಿರುವುದರಿಂದಲೂ , 

ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದ, ಮತ್ತು ತಾನು ತುರ್ತು 
ಕ್ರಮ ಕೈಗೊಳ್ಳಬೇಕಾದ ಸನ್ನಿವೇಶವು ಅಸ್ತಿತ್ವದಲ್ಲಿದೆಯೆಂದು ಕೇರಳ ರಾಜ್ಯಪಾಲರಿಗೆ 
ಮನವರಿಕೆಯಾಗಿರುವುದರಿಂದಲೂ , 


ಈಗ, ಆದುದರಿಂದ, ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ( 1) ನೇ 
ಖಂಡದ ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ ಕೇರಳ ರಾಜ್ಯಪಾಲರು ಈ 
ಕೆಳಗಿನ ಅಧ್ಯಾದೇಶವನ್ನು ಪ್ರಖ್ಯಾಪಿಸಿರುತ್ತಾರೆ. 

1. ಸಂಕ್ಷಿಪ್ತ ನಾಮ ಮತ್ತು ಪ್ರಾರಂಭ. (1 ) ಈ ಅಧ್ಯಾದೇಶವನ್ನು 2017 ರ 
ಮಲಯಾಳ ಭಾಷೆ (ಕಡ್ಡಾಯ ಭಾಷೆ) ಅಧ್ಯಾದೇಶವೆಂದು ಕರೆಯಬಹುದು. 


( 2 ) 


ಇದು ತಕ್ಷಣ ಜಾರಿಗೆ ಬರುವುದಾಗಿರುತ್ತದೆ. 


30 


3 


2 . 


ಸ ೦ ದರ್ಭ ಬೇರೆ ರೀತಿಯಲ್ಲಿ 


ವ್ಯಾಖ್ಯಾನಗಳು . ಈ ಅಧ್ಯಾದೇಶದಲ್ಲಿ 
ಅಗತ್ಯಪಡದಿದ್ದಲ್ಲಿ , 


“ ಸರಕಾರ ” ಎಂದರೆ ಕೇರಳ ಸರಕಾರ ಎಂದರ್ಥ ; 


( ಬಿ) “ಶಿಕ್ಷಣ ಸಂಸ್ಥೆಗಳು” ಎಂದರೆ ರಾಜ್ಯದ ಎಲ್ಲಾ ಸರಕಾರದ, ಅನುದಾನಿತ, 
ಅನುದಾನ ರಹಿತ, ಸ್ವಸಹಾಯ ಶಿಕ್ಷಣ ಸಂಸ್ಥೆಗಳು, ಹಾಗೂ ರಾಜ್ಯದಲ್ಲಿ ಪ್ರವರ್ತಿಸುವ 
ಸೆಂಟ್ರಲ್ ಬೋರ್ಡ್ ಓಫ್ ಸೆಕೆಂಡರಿ ಎಜ್ಯುಕೇಶನ್ ( ಸಿ.ಬಿ.ಎಸ್.ಇ.), ಇಂಡಿಯನ್ 
ಕೌನ್ಸಿಲ್ ಓಫ್ ಸೆಕಂಡರಿ ಎಜ್ಯುಕೇಶನ್ ( ಐ.ಸಿ.ಎಸ್.ಇ.) ಹಾಗೂ ಇತರ ಯಾವುದಾದರೂ 
ಬೋರ್ಡ್‌ಗಳು ಇತ್ಯಾದಿಯ ನಿಯಂತ್ರಣದಲ್ಲಿರುವಂತಹ ಎಲ್ಲಾ ಶಾಲೆಗಳು ಎಂದರ್ಥ ; 

( ಸಿ) “ನಿರ್ಧರಿಸಲ್ಪಟ್ಟ ” ಎಂದರೆ ಈ ಅಧ್ಯಾದೇಶದಡಿಯಲ್ಲಿ ರಚಿಸಿದ 
ನಿಯಮಗಳಿಂದ ನಿರ್ಧರಿಸಲ್ಪಟ್ಟ ಎಂದರ್ಥ, 

( ಡಿ) “ ರಾಜ್ಯ ” ಎಂದರೆ ಕೇರಳ ರಾಜ್ಯ ಎಂದರ್ಥ. 


3. ರಾಜ್ಯದ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಮಲಯಾಳವನ್ನು ಕಡ್ಡಾಯ ಭಾಷೆಯನ್ನಾಗಿ 
ಮಾಡಬೇಕೆಂದು. ( 1) ಪ್ರಸ್ತುತ ಜಾರಿಯಲ್ಲಿರುವ ಯಾವುದಾದರೂ ಅಧಿನಿಯಮದಲ್ಲೋ 
ಅದರಡಿಯಲ್ಲಿ ಮಾಡಿರುವ ನಿಯಮದಲ್ಲಿಯೋ ಅಥವಾ ಆದೇಶದಲ್ಲಿ ಏನೇ ಹೇಳಿರಲಿ, 
ರಾಜ್ಯದ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ವರೆಗಿನ ತರಗತಿಗಳಲ್ಲಿ 
2017-18ನೇಯ ಶೈಕ್ಷಣಿಕ ವರ್ಷದಿಂದ ಮಲಯಾಳವನ್ನು ಒಂದು ಕಡ್ಡಾಯ ಭಾಷೆಯಾಗಿ 
ಕಲಿಸತಕ್ಕದ್ದು. 
( 2) ರಾಜ್ಯದ ಶಿಕ್ಷಣ ಸಂಸ್ಥೆಗಳಲ್ಲಿ ಮಲಯಾಳ: 

ರಾಳವನ್ನು ಮಾತನಾಡುವುದರ 
ವಿರುದ್ಧವಾಗಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಯಾವುದೇ ನಿರ್ಬಂಧವನ್ನು ಹೇರತಕ್ಕದ್ದಲ್ಲ. 

( 3 ) ( 2 ) ನೇ ಉಪ- ವಿಭಾಗದ ಪ್ರಕಾರ ಮಲಯಾಳ ಭಾಷೆಯನ್ನು 
ಮಾತನಾಡುವುದರ ವಿರುದ್ಧ ನಿರ್ಬಂಧವನ್ನು ಹೇರಿಕೊಂಡೋ ಅಥವಾ ಬೇರೆ ಯಾವುದಾದರೂ 
ಭಾಷೆಯನ್ನು ಮಾತ್ರವೇ ಮಾತನಾಡಬಹುದೆಂಬ ರೀತಿಯಲ್ಲಿಯೋ ಇರುವಂತಹ ಬೋರ್ಡುಗಳನ್ನು 
ಅಥವಾ ನೋಟೀಸುಗಳನ್ನು ಬೇರೆ ಯಾವುದಾದರೂ ರೀತಿಯಲ್ಲಿನ ಪ್ರಚಾರಗಳನ್ನು ಶಿಕ್ಷಣ 
ಸಂಸ್ಥೆಗಳಲ್ಲಿ ನಡೆಸತಕ್ಕದ್ದಲ್ಲ. 


31 


4 


( 4 ) ಇತರ ರಾಜ್ಯಗಳಿಂದ ಹಾಗೂ ವಿದೇಶಗಳಿಂದ ರಾಜ್ಯಕ್ಕೆ ಬಂದು 
ಆಧ್ಯಯನವನ್ನು ಮುಂದುವರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಆಯಾಯ ಕ್ಲಾಸುಗಳ ಪಠ್ಯಕ್ರಮದ 
ಪ್ರಕಾರವಿರುವ ಮಲಯಾಳ ಭಾಷಾ ಅಧ್ಯಯನವನ್ನು ಮಾಡಲು ಸಾಧ್ಯವಾಗದಂತಹ 
ಸಂದರ್ಭದಲ್ಲಿ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಮಲಯಾಳ ಭಾಷೆಯಲ್ಲಿರುವ ಪರೀಕ್ಷೆಯಿಂದ 
ಅವರನ್ನು ಹೊರತುಪಡಿಸಬಹುದಾಗಿದೆ. 

(5) ಸೆಂಟ್ರಲ್ ಬೋರ್ಡ್ ಓಫ್ ಸೆಕಂಡರಿ ಎಜ್ಯುಕೇಶನ್ ( ಸಿ.ಬಿ.ಎಸ್.ಇ.), 
ಇಂಡ್ಯನ್ ಕೌನ್ಸಿಲ್ ಓಫ್ ಸೆಕಂಡರಿ ಎಜ್ಯುಕೇಶನ್ ( ಐ.ಸಿ.ಎಸ್.ಇ.) ಮುಂತಾದ ಬೋರ್ಡ್‌ಗಳ 
ಅಧೀನದಲ್ಲಿರುವ ಶಿಕ್ಷಣ ಸಂಸ್ಥೆಗಳಿಗೆ ನಿರಾಕ್ಷೇಪಣಾ ಪತ್ರವನ್ನು ನೀಡುವುದಕ್ಕಾಗಿರುವ ಒಂದು 
ಷರತ್ತಾಗಿ ಕಡ್ಡಾಯ ಮಲಯಾಳ ಭಾಷಾಧ್ಯಯನವನ್ನು ಏರ್ಪಡಿಸಬೇಕಾಗಿರುವುದಲ್ಲದೆ ಆ ರೀತಿ 
ಕಡ್ಡಾಯ ಭಾಷಾಧ್ಯಯನವನ್ನು ಏರ್ಪಡಿಸದಿರುವ ಶಿಕ್ಷಣ ಸಂಸ್ಥೆಗಳ ನಿರಾಕ್ಷೇಪಣಾ ಪತ್ರವನ್ನು 
ರದ್ದುಮಾಡತಕ್ಕದ್ದಾಗಿದೆ. 

( 6) ಕೇರಳ ಎಜ್ಯುಕೇಶನ್ ಅಧಿನಿಯಮದ ಹಾಗೂ ನಿಯಮಗಳ ಉಪಬಂಧಗಳ 
ಅಧೀನದಲ್ಲಿ ಅನುದಾನರಹಿತ ಶಾಲೆಗಳಿಗೆ ಅಂಗೀಕಾರವನ್ನು ನೀಡುವುದಕ್ಕೆ ಕಡ್ಡಯಾ ಮಲಯಾಳ 
ಭಾಷಾಧ್ಯಯನವು ಒಂದು ಷರತ್ತಾಗಿರತಕ್ಕದ್ದು. 
( 7) 

ಭಾಷಾ ಅಲ್ಪಸಂಖ್ಯಾತರಿಗೆ ಮಾತ್ರವಾಗಿರುವಂತಹ ಶಾಲೆಗಳಲ್ಲಿ ಮಲಯಾಳವನ್ನು 
ಕಲಿಸುವುದಕ್ಕೆ ಅಗತ್ಯವಾದಂತಹ ಸೌಕರ್ಯವನ್ನು ಮಾಡಿಕೊಡತಕ್ಕದ್ದಾಗಿದೆ. 

4. ಅಧ್ಯಾದೇಶದ ಹಾಗೂ ನಿಯಮಗಳ ಉಪಬಂಧಗಳನ್ನು ಉಲ್ಲಂಘಿಸುವವರಿಗಿರುವ 

( 1 ) ಈ ಆಧ್ಯಾದೇಶದ ಹಾಗೂ ನಿಯಮಗಳ ಉಪಬಂಧಗಳನ್ನು ಉಲ್ಲಂಘಿಸುವ 
ಶಿಕ್ಷಣ ಸಂಸ್ಥೆಗಳಲ್ಲಿನ ಮುಖ್ಯೋಪಧ್ಯಾಯರಿಗೆ ಐದು ಸಾವಿರ ರೂಪಾಯಿ ದಂಡ ವಿಧಿಸಿ 
ಶಿಕ್ಷಿಸತಕ್ಕದ್ದು. 

( 2) ಸರಕಾರವು ಇದಕ್ಕಾಗಿ ನಿಯೋಗಿಸಿದ ಶಿಕ್ಷಣ ನಿರ್ದೇಶಕರ ಪದವಿಗಿಂತ 
ಕಡಿಮೆಯಲ್ಲದ ಒಂದು ಅಧಿಕಾರಿಯು ಅಂತಹ ದಂಡವನ್ನು ಪ್ರಸ್ತುತ ಮುಖ್ಯೋಪಾಧ್ಯಾಯರಿಂದ 
ನಿರ್ಧರಿಸಬಹುದಾದ ರೀತಿಯಲ್ಲಿ ವಸೂಲು ಮಾಡತಕ್ಕದ್ದಾಗಿದೆ. 

( 3 ) ಆ ರೀತಿಯ ಮೂರು ಉಲ್ಲಂಘನೆಗಳು ಉಂಟಾದಲ್ಲಿ , ಅನುದಾನ ರಹಿತ 
ಶಿಕ್ಷಣ ಸಂಸ್ಥೆಗಳ ವಿಷಯದಲ್ಲಿ, ಪ್ರಸ್ತುತ ಶಿಕ್ಷಣ ಸಂಸ್ಥೆಯ ಅಂಗೀಕಾರವನ್ನು ರದ್ದು 
ಮಾಡುವುದಲ್ಲದೆ, ಸೆಂಟ್ರಲ್ ಬೋರ್ಡ್ ಓಫ್ ಸೆಕಂಡರಿ ಎಜ್ಯುಕೇಶನ್ ( ಸಿ.ಬಿ.ಎಸ್.ಇ.) 


32 


5 


ಇಂಡ್ಯನ್ ಕೌನ್ಸಿಲ್ ಓಫ್ ಸೆಕಂಡರಿ ಎಜ್ಯುಕೇಶನ್ ಐ.ಸಿ.ಎಸ್.ಇ.), ಬೋರ್ಡ್‌ಗಳ 
ಅಧೀನದಲ್ಲಿರುವ ಶಿಕ್ಷಣ ಸಂಸ್ಥೆಗಳ ವಿಷಯದಲ್ಲಿ ಅಂತಹ ಶಿಕ್ಷಣ ಸಂಸ್ಥೆಗಳಿಗೆ ನೀಡಿರುವ 
ನಿರಾಕ್ಷೇಪಣಾ ಪತ್ರವನ್ನು ನಿರ್ಧರಿಸಬಹುದಾದ ರೀತಿಯಲ್ಲಿ ರದ್ದುಮಾಡತಕ್ಕದ್ದಾಗಿರುತ್ತದೆ. 

5. ನಿಯಮಗಳನ್ನು ಮಾಡುವುದಕ್ಕಿರುವ ಅಧಿಕಾರ (1 ) ಸರಕಾರಕ್ಕೆ , ಗಜೆಟ್ 
ಅಧಿಸೂಚನೆಯ ಮೂಲಕ, ಈ ಅಧ್ಯಾದೇಶದ ಉದ್ದೇಶಗಳನ್ನು ಜಾರಿಗೊಳಿಸುವುದಕ್ಕಾಗಿ, 
ಉತ್ತರಾನ್ವಯ ಪ್ರಾಬಲ್ಯದೊಂದಿಗೆ ಅಥವಾ ಪೂರ್ವಾನ್ವಯ ಪ್ರಾಬಲ್ಯದೊಂದಿಗೆ ನಿಯಮಗಳನ್ನು 
ಮಾಡಬಹುದಾಗಿದೆ. 


(2) ಈ ಅಧ್ಯಾದೇಶದ ಪ್ರಕಾರ ಮಾಡಿದಂತಹ ಯಾವುದೇ ನಿಯಮವನ್ನು ಅದನ್ನು 
ಮಾಡಿದ ನಂತರ, ಆದಷ್ಟು ಬೇಗನೆ , ವಿಧಾನಸಭೆಯು ಅಧಿವೇಶನದಲ್ಲಿರುವಾಗ ಅದರ 
ಸಮಕ್ಷದಲ್ಲಿ , ಒಂದು ಅಧಿವೇಶನದಲ್ಲಿ ಅಥವಾ ನಿರಂತರವಾದ ಎರಡು ಅಧಿವೇಶನಗಳಲ್ಲಿ 
ಒಳಗೊಳ್ಳಬಹುದಾದ, ಒಟ್ಟು ಹದಿನಾಲ್ಕು ದಿವಸಗಳ ಕಾಲಕ್ಕೆ ಮಂಡಿಸತಕ್ಕದ್ದು, ಹಾಗೂ 
ರೀತಿ ಅದನ್ನು ಯಾವ ಅಧಿವೇಶನದಲ್ಲಿ ಮಂಡಿಸಲಾಗುವುದೋ ಆ ಅಧಿವೇಶನ ಅಥವಾ 
ನಿಕಟ ತರುವಾಯ ಬರುವ ಅಧಿವೇಶನ ಕೊನೆಗೊಳ್ಳುವುದಕ್ಕೆ ಮುಂಚೆ ವಿಧಾನಸಭೆಯು ಪ್ರಸ್ತುತ 
ನಿಯಮದಲ್ಲಿ ಯಾವುದೇ ಮಾರ್ಪಾಟನ್ನು ಮಾಡುವುದೋ ಅಥವಾ ಆ ನಿಯಮವನ್ನು 
ಮಾಡಬೇಕಾಗಿಲ್ಲವೆಂದು ತೀರ್ಮಾನಿಸುವುದೋ ಮಾಡುವಲ್ಲಿ, ಆ ನಿಯಮಕ್ಕೆ ಅದರ ನಂತರ, 
ಸಂದ ರ್ಭಾನುಸಾರ , ಆ ರೀತಿ ಮಾರ್ಪಾಟು ಮಾಡಿದ ರೀತಿಯಲ್ಲಿ ಮಾತ್ರವೇ 
ಪ್ರಾಭಲ್ಯದಲ್ಲಿರುವುದೋ ಅಥವಾ ಯಾವುದೇ ಪ್ರಾಭಲ್ಯ ಇಲ್ಲದಿರುವುದೋ ಆಗಿದೆ. ಹಾಗಿದ್ದರೂ 
ಕೂಡ, ಅಂತಹ ಯಾವುದೇ ಮಾರ್ಪಾಟು ಅಥವಾ ರದ್ದುಪಡಿಸುವಿಕೆಯು, ಆ ನಿಯಮದ 
ಪ್ರಕಾರ ಹಿಂದೆ ಮಾಡಿದಂತಹ ಯಾವುದಾದರೂ ವಿಷಯದ ಸಿಂಧುತ್ವಕ್ಕೆ ಭಂಗ ಬರದ 
ರೀತಿಯಲ್ಲಿ ಆಗಿರತಕ್ಕದ್ದು. 


ಈ 


6. ಕ್ಲಿಷ್ಟತೆಗಳನ್ನು ನಿವಾರಣೆ ಮಾಡಲು ಇರುವಂತಹ ಅಧಿಕಾರ.-(1 ) 
ಅಧ್ಯಾದೇಶದಲ್ಲಿನ ಉಪಬಂಧಗಳನ್ನು ಜಾರಿಗೊಳಿಸುವಲ್ಲಿ ಯಾವುದಾದರೂ ಕ್ಲಿಷ್ಟತೆಗಳು 
ಉಂಟಾದ್ದಲ್ಲಿ , ಸರಕಾರಕ್ಕೆ ಗಜೆಟ್‌ನಲ್ಲಿ ಅಧಿಸೂಚನೆ ಮಾಡಿದ ಆದೇಶದ ಮೂಲಕ, ಅಂತಹ 
ಕ್ಲಿಷ್ಟತೆಯನ್ನು ನಿವಾರಿಸುವುದು ಅಗತ್ಯವೆಂದೋ ಉಚಿತವೆಂದೋ ಅದಕ್ಕೆ ತೋರುವಂತಹ 
ಹಾಗೂ ಈ ಅಧ್ಯಾದೇಶದ ಉಪಬಂಧಗಳಿಗೆ ವಿರುದ್ಧವಲ್ಲದಂತಹ ಉಪಬಂಧಗಳನ್ನು 
ಮಾಡಬಹುದಾಗಿದೆ: 


33 . 


G 38/ 2017/ GPC. 


6 


ಆದರೆ , ಅಂತಹ ಯಾವುದೇ ಒಂದು ಆದೇಶವನ್ನು ಈ ಅಧ್ಯಾದೇಶದ ಪ್ರಾರಂಭ 
ದಿನಾಂಕದಿಂದ ಎರಡು ವರ್ಷಗಳ ನಂತರ ಹೊರಡಿಸುವಂತಿಲ್ಲ. 

( 2) ಈ ವಿಭಾಗದ ಅಡಿಯಲ್ಲಿ ಹೊರಡಿಸದಂತಹ ಪ್ರತಿಯೊಂದು ಆದೇಶವನ್ನು 
ಅದನ್ನು ಹೊರಡಿಸಿದ ನಂತರ , ಆದಷ್ಟು ಬೇಗನೆ, ವಿಧಾನಸಭೆಯ ಸಮಕ್ಷ ಮಂಡಿಸತಕ್ಕದ್ದು. 


ಪಿ . ಸದಾಶಿವ , 


ರಾಜ್ಯಪಾಲರು. 


34 


